ಕರ್ನಾಟಕ ವಿಧಾನ ಪರಿಷತ್ತು 


ಖೆ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂ ್ಯ 


ಗಾ 
924 
i 


ಸದಸ್ಕರ ಹೆಸರು 


ಶ್ರೀ. ಬಿ.ಕೆ.ಹರಿಪ್ರಸಾದ್‌ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


| 


| ಉತ್ತರಿಸಬೇಕಾದ ದಿನಾಂಕ 


21.12.2021 


ಉತ್ತರಿಸುವ ಸಚಿವರು 


[ಗಣಿ ಮತ್ತು ಭೂನಷಾನ ನಾಗೂ ಮಹಾ ಮತ್ತ 
ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ, ಹಿರಿಯ 
ನಾಗರೀಕರ ಸಬಲೀಕರಣ ಸಚಿವರು. 


Ee 
ಕ್ರಸಂ | 


ಹತ್ನೆ 


— 


ಉತ್ತರ 


ರಾಜ್ಯದಲ್ಲಿ ಗಣಿ ಮತ್ತು 
ಭೂವಿಜ್ಞಾನ ಇಲಾಖೆಯಿಂದ 
ಪರವಾನಿಗೆ ಪಡೆಯದೆ 
ಗಣಿಗಾರಿಕೆ ನಡೆಸುತ್ತಿರುವುದು 
ಸರ್ಕಾರದ ಗಮನಕ್ಕೆ 


ಬಂದಿದೆಯೇ; ಬಂದಿದಲ್ಲಿ, 
ಅಕ್ರಮವಾಗಿ ಗಣಿಗಾರಿಕೆ 
ನಡೆಸುತ್ತಿರುವವರ ವಿರುದ್ಧ 


ಸರ್ಕಾರ ಯಾವ ರೀತಿ ಕ್ರಮ 
ಕೈಗೊಳ್ಳಲಾಗಿದೆ; (ಸಂಪೂರ್ಣ 
ಮಾಹಿತಿ ಒದಗಿಸುವುದು) 


ಬಂದಿರುತ್ತದೆ. 
ಅಕ್ರಮ ಗಣಿ/ಕಲ್ಲು ಗಣಿಗಾರಿಕೆ ನಡೆಸುವವರ ವಿರುದ್ಧ ಎಂ.ಎಂ (ಡಿ 
& ಆರ್‌) ಕಾಯ್ದೆ 1957 ಹಾಗೂ ಕರ್ನಾಟಕ ಉಪಖನಿಜ 
ರಿಯಾಯಿತಿ ನಿಯಮಗಳು, 1994 ರಂತೆ ಮೊಕದ್ದಮೆಗಳನ್ನು 
ದಾಖಲಿಸಲು ಹಾಗೂ ದಂಡ ವಿಧಿಸಿ ಸಂಗ್ರಹಿಸಲು ಸಮ 
ವಹಿಸಲಾಗುತ್ತಿದ್ದು, ಕಳೆದ 03 ವರ್ಷಗಳಲ್ಲಿ ಕೈಗೊಂಡ ಕ್ರಮಗಳ ವಿವರ 
ಕೆಳಕಂಡಂತಿದೆ: 


ಮುಖ್ಯ ಖನಿಜ:- 
ಕ್ರ | ವರ್ಷ | ಪತ್ತೆಹಚ್ಚಿದ [ವಿಧಿಸಿದ ದಂಡ | ದಾಖಲಿಸಿರುವ] 
ಸಂ. ಪ್ರಕರಣಗಳ | (ರೂ.ಲಕ್ಷಗಳಲ್ಲಿ) | ಮೊಕದ್ದಮೆಗಳು 
ಸಂಖೆ 
ines NM | 
1 |208- | 05 2.00 01 
19 
2 |2019- 03 a 
20 
LL 
3 2020- TEN 01 
21 
| 
ಒಟ್ಟು | 09 200 05 


ಯ 


ಸರ್ಕಾರ ಕೈಗೊಂಡ ಕ್ರಮಗಳೇನು? 
(ಸಂಪೂರ್ಣ ಮಾಹಿತಿ 
ಒದಗಿಸುವುದು) 


a ಲು ಗಣಿಗಾರಿಕ 
ವರ್ಷ ಪತ್ತೆಹಚ್ಚಿದ 7 `ಎಧಿಸಿದ ಡಂಡ 1 ದಾಖನಿಸರುವ 
ಪ್ರಕರಣಗಳ ಸಂಖ್ಯೆ | (ರೂಕ್ಷಗಳಲ್ಲಿ | ಮೊಕದ್ದಮೆಗಳು 
2018-19 413 1213.37 108 
2019-20 266 W- 908.70 | 7 
EIEN 1576.62 |] 
ಒಟ್ಟು Ni 1234 3686 J 
ಆ) [ಅಕ್ಷಮ ಗಣಿಗಾರಿಕೆಯಿಂದ ಸನಾನವ ಅಕ್ರಮ ಗಣಿ / ಕಲ್ಲು ಗಣಿಗಾರಿಕೆ ನಡೆಸುವವರ ಎರುದ್ಧ 
ಬೊಕ್ಕಸಕ್ಕೆ ಆಗಿರುವ ನಷ್ನವೆಷ್ಟು ಎಂ.ಎಂ (ಡಿ & ಆರ್‌) ಕಾಯ್ದೆ, 1957 ಹಾಗೂ ಕರ್ನಾಟಕ 
(ಸಂಪೂರ್ಣ ಮಾಹಿತಿ | ಉಪಖಿನಿಜ ರಿಯಾಯಿತಿ ನಿಯಮಗಳು, 1994 ರಂತೆ 
ಒದಗಿಸುವುದು) ಮೊಕದ್ದಮೆಗಳನ್ನು ದಾಖಲಿಸಲು ಹಾಗೂ ದಂಡ ಏಧಿಸಿ 
ಸಂಗ್ರಹಿಸಲು ಕ್ರಮ ವಹಿಸಲಾಗುತ್ತಿದೆ. 
ಘು ಅಕಮ ಗಣಗಾಣ  ಇತಮವ ಅಕ್ರಮ ಗಣಿಗಾರಿಕೆಯನ್ನು ತಡೆಗಬ್ಬಲು ಈ ಕಂಡಂತ ಮ 


ವಹಿಸಲಾಗುತ್ತಿದೆ. 

1. ಅಧಿಸೂಚನೆ ಸಂಖ್ಯೆ ಸಿಐ 21 ಎಂಎಂಎನ್‌ (2) 2014, 
ದಿನಾಂಕ 21.01.2014 ರಂತೆ ಗಣಿ ಮತ್ತು ಖನಿಜ 
(ಅಭಿವೃದ್ಧಿ ಮತ್ತು ನಿಯಂತ್ರಣ) ಕಾಯ್ದೆ, 1957ರ ಕಲಂ 21 
ಹಾಗೂ 22 ಮತ್ತು ಕರ್ನಾಟಕ ಉಪಖನಿಜ ರಿಯಾಯಿತಿ 
ನಿಯಮಗಳು, 1994ರ ನಿಯಮ 43 ಮತ್ತು 46 ರಂತೆ 
ಅನಧಿಕೃತ ಗಣಿಗಾರಿಕೆ, ಸಾಗಾಣಿಕೆ ಮತ್ತು ದಾಸ್ತಾನು 
ವಿರುದ್ಧ ಕ್ರಮವಹಿಸಲು, ಕಂದಾಯ, ಅರಣ್ಯ, ಪೊಲೀಸ್‌ 
ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ 
ಅಧಿಕಾರವನ್ನು ಪ್ರತ್ಯಾಯೋಜಿಸಲಾಗಿದೆ. 

2. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಖನಿಜಗಳ 
ಗಣಿಗಾರಿಕೆಗಾಗಿ ಗಣಿ ಗುತ್ತಿಗೆಗಳನ್ನು ಪಾರದರ್ಶಕವಾಗಿ 
ಹರಾಜು ಮೂಲಕ ಮಂಜೂರು ಮಾಡಲಾಗುತ್ತಿದೆ. 

» ಇಲಾಖೆಯಿಂದ ರಾಜ್ಯದಲ್ಲಿ ಮಂಜೂರು ಮಾಡಿರುವ ಕಲ್ಲು 
ಗಣಿಗುತ್ತಿಗೆ ಪ್ರದೇಶಗಳಲ್ಲಿ ಹಾಗೂ ಕಲ್ಲು ಗಣಿಗುತ್ತಿಗೆ 
ಪ್ರದೇಶವನ್ನು ಒತ್ತುವರಿ ಮಾಡಿ ನಿಯಮ ಉಲ್ಲಂಘಿಸಿ 
ಸಂಚಿತ ಆಡಿಟ್‌ ಪ್ರಮಾಣಕ್ಕಿಂತ ಅಧಿಕವಾಗಿ - 


ವ 
ಸಾಗಾಣಿಕೆ 


-3- 

-ಉಪಖನಿಜವನ್ನು ಉತ್ಪಾದಿಸಿ, 
ಮಾಡಿರುವುದನ್ನು ಕರ್ನಾಟಕ ರಾಜ್ಯ ದೂರ ಸಂವೇದಿ 
ಕೇಂದ್ರ (KSRSAC) ರವರಿಂದ ಕಲ್ಲುಗಣಿ ಗುತ್ತಿಗೆ 
ಪ್ರದೇಶಗಳ ಡ್ರೋಣ್‌/ ಡಿ.ಜಿ.ಪಿ.ಎಸ್‌ ಸರ್ವೆ ಕೈಗೊಂಡು 
ಮೂಲ ಖನಿಜ ಉತ್ಪಾದನಾ ಸ್ಥಳದಲ್ಲಿ ರಾಜಧನ ಸೋರಿಕೆ 
ತಡೆಗಟ್ಟಲು ಕ್ರಮವಹಿಲಾಗುತ್ತಿದೆ. 


. Integrated Lease Management System (LMS) 


version-Il ಜಾರಿಗೊಳಿಸಲಾಗುತ್ತಿದ್ದು, ಅನಧಿಕೃತ ಖನಿಜ 
ಸಾಗಾಣಿಕೆಯನ್ನು ತಡೆಗಟ್ಬಲು ಖನಿಜ ಸಾಗಾಣಿಕಾ 
ವಾಹನಗಳಿಗೆ 6ರ58 ಅಳವಡಿಸಿ ಕೇಂದ್ರೀಕೃತವಾಗಿ 
ನಿಗಾವಹಿಸಲು ತಂತ್ರಾಂಶ ರೂಪಿಸಲಾಗುತ್ತಿದೆ. 


. ಅನಧಿಕೃತ ಖನಿಜ ಸಾಗಾಣಿಕೆಯನ್ನು ಪತ್ತೆ ಹಚ್ಚಲು ಖನಿಜ 


ರವಾನೆ ಪರವಾನಿಗೆ ಕಡ್ಡಾಯಗೊಳಿಸಲಾಗಿದ್ದು, ಖನಿಜ 
ರವಾನೆ ಪರವಾನಿಗೆ ವಿಶೇಷ ರಕ್ಷಣಾತ್ಸಕ ಹಾಳೆಯಲ್ಲಿ 
ಏತರಿಸಲಾಗುತ್ತಿದೆ. 


. ಮಂಜೂರಾದ ಗಣಿ/ಕಲ್ಲುಗಣಿ ಗುತ್ತಿಗೆ ಪ್ರದೇಶಗಳನ್ನು 


ಹೊರತುಪಡಿಸಿ ಗುತ್ತಿಗೆ ಪ್ರದೇಶದ ಹೊರಭಾಗದಲ್ಲಿ 
ಒತ್ತುವರಿ ಮಾಡಿ ಗಣಿಗಾರಿಕೆಯನ್ನು ನಡೆಸುವುದನ್ನು 
ತಡೆಗಟ್ಟಲು Geo-encing ಅಳವಡಿಸಿ ನಿರ್ವಹಿಸಲು ಕ್ರಮ 
ಕೈಗೊಳ್ಳಲಾಗುತ್ತಿದೆ. 


. ಅನಧಿಕೃತ ಗಣಿಗಾರಿಕೆಯನ್ನು ತಡೆಗಟ್ಟಲು ಖನಿಜ ರಕ್ಷಣಾ 


ಪಡೆ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 


. ಅನಧಿಕೃತ ಕಲ್ಲು ಗಣಿಗಾರಿಕೆ / ಸಾಗಾಣಿಕೆಯನ್ನು 


ನಿಯಂತ್ರಿಸಲು ಜಿಲ್ಲಾ ಟಾಸ್ಕ್‌ ಹೋರ್ಸ್‌ (ಗಣಿ) 
ಸಮಿತಿಯಿಂದ ರಾಜ್ಯದಲ್ಲಿ ಆಯಾಕಟ್ಟಿನ ಪ್ರದೇಶಗಳಲ್ಲಿ 
ತನಿಖಾ ಠಾಣೆಗಳನ್ನು ತೆರೆದು ಕಾರ್ಯ 
ನಿರ್ವಹಿಸಲಾಗುತ್ತಿದೆ. 'ಅಲ್ಲದೆ ಆಯಾ ಜಿಲ್ಲಾ ವ್ಯಾಪ್ತಿಗಳಲ್ಲಿ 
ಜಿಲ್ಲಾ ಹಾಗೂ ತಾಲ್ಲೂಕು ಮಟ್ಟದ ಚಾಲಿತ ದಳವನ್ನು 
ರಚಿಸಿಕೊಂಡು ಅನಧಿಕೃತ ಕಲ್ಲು ಗಣಿಗಾರಿಕೆ / 
ಸಾಗಾಣಿಕೆಯನ್ನು ನಿಯಂತ್ರಿಸಲಾಗುತ್ತಿದೆ. 


| 
ಸಂಖ್ಯೆ: ಸಿಳ 649 ಎಂಎಂಎನ್‌ 2021 


[= 
(ಆಚಾರ್‌ ಹಾಲಪ್ಪ ಬಸಪ್ಪ) 
ಗಣಿ ಮತ್ತು ಭೂವಿಜ್ಞಾನ ಹಾಗೂ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು 
ವಿಕಲಚೇತನರ, ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು 


